ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಆರನೇ ಅಧಿವೇಶನ 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾಂಕ 18ನೇ ಮಾರ್ಚ್‌, ೨೦15 
(ಸಮಯ: ಬೆಳಗ್ಗೆ 11.0೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಹನ್ನೆರಡನೇ ಪಟ್ಟ 
ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹನ್ನೆರಡನೇ ಪಟ್ಟ 


2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 

ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ 31ನೇ ಮಾರ್ಚ್‌ 2೦14ಕ್ಕೆ 
ಕೊನೆಗೊಂಡ ವರ್ಷಕ್ಕೆ ಭಾರತದ ಲೆಕ್ಕನಿಯಂತ್ರಕರು ಮತ್ತು ಮಹಾಲೆಕ್ಟಪರಿಶೋಧಕರು 
ನೀಡಿರುವ ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳು ಹಾಗೂ ಸಾಮಾನ್ಯ ಮತ್ತು 
ಸಾಮಾಜಕ ವಲಯ ಮೇಲನ ವರದಿ (ಸ೦ಖ್ಯೆ-1೦)ಯನ್ನು ಸಭೆಯ ಮುಂದಿಡುವುದು. 


3. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌. ಗೋವಿಂದ ಎಂ.ಕಾರಜೋಳ, ಬಸವರಾಜ 
ಬೊಮ್ಮಾಯಿ, ಪಿ.ಟ. ರವಿ ಮತ್ತು ವಿ.ಸುಸಿಲ್‌ ಕುಮಾರ್‌ ಅವರು ರಾಜ್ಯಾದ್ಯಂತ 
ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಹಿನ್ನೆಲೆಯಲ್ಲ ರಾಜ್ಯದ ಕೆರೆಗಳು ಒಣಗಿ 
ಜನ-ಜಾನುವಾರುಗಳಗೆ ಕುಡಿಯುವ ನೀರಿಗೆ ವಿಪರೀತ ತೊಂದರೆಯಾಗುತ್ತಿರುವ ಬಗ್ಗೆ 
ನಡೆದ ಚರ್ಚೆಗೆ ಸರ್ಕಾರದ ಉತ್ತರ. 


[ *ವಿತೀಯ ಕಾರ್ಯಕಲಾಪಗಳು | 


"2೦15-16ನೇ ಸಾಅನ ಆಯವ್ಯಯ ಅ೦ದಾಜುಗಳ ಮೇಲೆ ಸಾಮಾನ್ಯ ಚರ್ಚೆ". 


ಪು.ತಿ.ನೋ€.. 


| 
[೨ 
[ 


| 5. ಗಮನ ಸೆಳೆಯುವ ಸೂಚನೆಗಳು | 


ಶ್ರೀ ವಿ.ಸುನೀಲ್‌ಕುಮಾರ್‌ ಅವರು ಕಳೆದ ಡಿಸೆಂಬರ್‌ ತಿಂಗಳನಿಂದ ಯಾವುದೇ 
ಗ್ರಾಮ ಪಂಚಾಯತ್‌ಗಳಲ್ಲ ಕಟ್ಟಡ ನಿರ್ಮಾಣ ಪರವಾನಗಿ ನೀಡದೆ ಜನಸಾಮಾನ್ಯರಿಗೆ 
ಗ್ರಾಮಪಂಚಾಯತ್‌ನಿಂದ ನಿರಾಕ್ಷೇಪಣಾ ಪತ್ರ ಪಡೆಯುವಲ್ಲ ತೊ೦ದರೆಯಾಗುತ್ತಿರುವ 
ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


೨. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ರಾಜ್ಯದ ಬಹುತೇಕ ಜಲ್ಲೆಗಳಲ್ಲ ಅಕಾಲಕ 


ಮಳೆಯುಂದಾಗಿ ವಿಜಯಪುರ ಜಲ್ಲೆಯಲ್ಲ ೨೦೦ಕೋಟಗೂ ಅಧಿಕ ಮೌಲ್ಯದ ದ್ರಾಕ್ಷಿ 
ಬೆಳೆ ನಾಶವಾಗಿರುವುದರಿ೦ದ, ದ್ರಾಕ್ಷಿ ಬೆಳೆಗಾರರಿಗೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಕೆ.ಜ. ಬೋಪಯ್ಯ ಅವರು ವಾಜಪೇಯ ಆರೋಗ್ಯಶ್ರೀ ಯೋಜನೆಯಡಿ 


ಬಿ.ಪಿ.ಎಲ್‌ ಕಾರ್ಡುದಾರರಿಗೆ ಚಿಕಿತ್ಸೆ ನೀಡಲು ಗುರುತಿಸಿರುವ ಖಾಸಗಿ ಆಸ್ಪತ್ರೆಗಳಲ್ಲ 
ರೋಗಿಗಳಗೆ ಚಿಕಿತ್ಸೆ ನೀಡಲು ನಿರಾಕರಿಸುತ್ತಿರುವವರ ಮೇಲೆ ಸೂಕ್ತ ಕ್ರಮ 
ಕೈಗೊಳ್ಳುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


4. ಶ್ರೀ ಜ.ಎನ್‌.ವಿಜಯಕುಮಾರ್‌ ಅವರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ 


ಇನ್ಸ್‌ಟಟ್ಯೂಟ್‌ ಆಫ್‌ ನೆಫ್ರೋ-ಯುರಾಲಜ ಸಂಸ್ಥೆಯು ಹೊಸದಾಗಿ ಡಯಾಲಸಿಸ್‌ 
ಯಂತ್ರಗಳನ್ನು ಖರೀದಿಸಿರುವುದರಿ೦ದ. ಹಳೆಯ ಯಂತ್ರಗಳನ್ನು ಜಲ್ಲಾ ಆಸ್ಪತ್ರೆಗಳಗೆ 
ಹಸ್ತಾಂತರಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


5. ಶ್ರೀ ಯು.ಜಿ. ಬಣಕಾರ್‌ ಅವರು ದಿನಾಂಕ: ೦1.೦6.1೨987ರಿಂದ ೦1.೦7.1೨೨5ರ 


ವರೆಗಿನ ಅವಧಿಯಲ್ಲ ಪ್ರಾರಂಭವಾದ. ಸಾಮಾನ್ಯ ಆಡಳತ ಮ೦ಡಳಯವರು ಸತತ 
27ವರ್ಷಗಳ೦ದ ನಡೆಸುತ್ತಿರುವ ಪದವಿ ಮಹಾವಿದ್ಯಾಲಯಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು 
ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


Ray N 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


